1 


ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ 1267 (1545) 
2 ಸದಸ್ಯರ ಹೆಸರು ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ 
ಶಿಕ್ಷಕರಕ್ಲೇತು 
3. ಉತ್ತರಿಸುವ ದಿನಾಂಕ 19-03-2020 
4. ಉತ್ತರಿಸುವ ಸಚಿವರು .ಮುಖ್ಯಮಂತ್ರಿ 
ಪ್ರಶ್ನೆ ಉತ್ತರ 
ಅ) ಕರ್ನಾಟಿಕ ರಾಜ್ಯ ಸರ್ಕಾರಿ ದಿನಗೂಲಿ ಹೌದು 


ನೌಕರರ ಮಹಾಮಂಡಳ, ಹುಬ್ಮಳ್ಳಿ ಇವರು 
ರಾಜ್ಯ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳ ಬಗ್ಗೆ 


ಮನವಿ ಸಲ್ಲಿಸಿರುವುದು ನಿಜಮೇ; 
ಆ) ನಿಜವಿದಲ್ಲಿ ಅವರ ಪ್ರಮುಖ ಕರ್ನಾಟಿಕ ದಿನಗೂಲಿ ನೌಕರರ ಕೇಮಾಭಿವೃದ್ದಿ 
ಬೇಡಿಕೆಗಳೇನು; ಅಧಿನಿಯಮ, 2012ರಡಿ ಅಧಿಸೂಚಿತರಾಗಿರುವ ದಿನಗೂಲಿ 


ಪೌಕರರ ಪ್ರಮುಖ ಬೇಡಿಕೆಗಳು. 


1. 6ನೇ ವೇತನ ಆಯೋಗದ ಪರಿಷ್ಕತ ವೇತನವನ್ನು 
ದಿನಾಂಕ: 01-04-2018ರಿಂದ ನೀಡುವುದು. 


2. ಎಲ್ಲಾ ಆರ್ಥಿಕ ಸೌಲಭ್ಯಗಳನ್ನು ದಿನಾಂಕ; 15-02- 
2013ರಿಂದ ನೀಡುವುದು. 

3. ಎನ್‌.ಪಿ.ಎಸ್‌.ಸ್ಕಾವಲ೦ಬನ್‌ ಯೋಜನೆಯನ್ನು 
ಅಥವಾ ಪಿಂಚಣಿ ಯೋಜನೆಯನ್ನು 
ಜಾರಿಗೊಳಿಸುವುದು. | 


4. ತುಟ್ಟಿಭತ್ಯೆ ಹಾಗೂ ಮನೆ ಬಾಡಿಗೆ ಭತ್ಯೆಯನ್ನು ಇತರ | 
ಸರ್ಕಾರಿ ನೌಕರರಿಗೆ ನೀಡುವಂತೆ ಶೇ100ರಷ್ಟು 
ನೀಡುವುದು. 

5. ಗಳಿಕೆ ರಜಿ ನಗದೀಕರಣ ಸೌಲಭ್ಯವನ್ನು ನೀಡುವುದು. 


6. ಅನುಕಂಪದ ಆಧಾರದ ಮೇಲೆ ನೇಮಕಾತಿ 
ನೀಡುವುದು. 

7. ಅಧಿಸೂಚಿತ ದಿನಗೂಲಿ ನೌಕರರನ್ನು 
ಖಾಯಂಗೊಳಿಸುವುದು. 

8. ಬಾಕಿ ದಿನಗೂಲಿ ನೌಕರರನ್ನು 2012ರ 
ಅಧಿನಿಯಮದಡಿ ಅಧಿಸೂಚಿಸುವುದು. 


9. ಮೈಟೇಜ್‌ ಫಾರ್‌ ಸರ್ನ್ಬೀಸ್‌ ನೀಡುವುದು. 


ಇ) ಸರ್ಕಾರ ಇವರ ಬೇಡಿಕೆಗಳಿಗೆ ಸ್ಪಂದಿಸಿ 
ಅವರನ್ನು ಖಾಯಂಗೊಳಿಸಲು ಏನಾದರೂ 
ಕ್ರಮಕೈೆಗೊಂಡಿರುವುದೇ ಅಥವಾ ಇವರಿಗೆ 
ಸಮಾನ ಕೆಲಸಕೆ ಸಮಾನ ವೇತನ ಕೊಡಲು 
ಸರ್ಕಾರ ಕ್ರಮಕ್ಕೆ ಗೊಳ್ಳುವುದೇ? 


ಭಾರತದ ಸರ್ಮೋಚ್ಚ್‌ ನ್ಯಾಯಾಲಯದ ಸಂವಿಧಾನ 
ಪೀಠವು ಉಮಾದೇವಿ ಪ್ರಕರಣದಲ್ಲಿ (ಸಿವಿಲ್‌ ಅಪೀಲು ಸಂಖ್ಯೆ: 
1861-2063/2001) 10/04/2006ರ೦ಂದು ನೀಡಿದ 
ತೀರ್ಪಿನಲ್ಲಿ ಸರ್ಕಾರದ ಯಾವುದೇ ನೇಮಕಾತಿಗಳನ್ನು 
ಸಂವಿಧಾನಾತ್ಮಕವಾಗಿ ರಚಿಸಲಾದ ನಿಯಮಗಳು ಹಾಗೂ ವಿಧಿ 
ವಿಧಾನಗಳನ್ನು ಅನುಸರಿಸಿ ಮಾತ್ರ ಮಾಡಬೇಕೆಂದು 
ನಿರ್ದೇಶನಗಳನ್ನು ನೀಡಿದೆ. ಅದರಂತೆ, ದಿನಾಂಕ: 1.7.1984ರ 
ಸಂತರ ನೇಮಕಗೊಂಡ ದಿನಗೂಲಿ ನೌಕರರನ್ನು ಸರ್ಕಾರಿ 
ಸೇವೆಯಲ್ಲಿ ಖಾಯಂಗೊಳಿಸಲು ಅವಕಾಶವಿರುವುದಿಲ್ಲ. 


ದಿನಾಂಕ: 


ಆದರೆ, ರಾಜ್ಯ ಸರ್ಕಾರದ ಇಂತಹ ದಿನಗೂಲಿ ನೌಕರರಿಗೆ 
ಸೇವಾವಧಿಯ ಕನಿಷ್ಠ ಭದ್ರತೆ, ಉತ್ತಮ ವೇತನ ಮತ್‌ 
ದೀರ್ಪಾವಧಿಯ ಸರ್ಕಾರಿ ಸೇವೆಯನ್ನು 


| ಕೊನೆಗೊಳಿಸಿರುವವರಿಗೆ ಕೆಲವು ಸಾಮಾಜಿಕ ಭದ್ರತೆಯನ್ನು 


ಕಲ್ಪಿಸುವ ಉದ್ದೇಶದಿಂದ ಕರ್ನಾಟಕ ದಿನಗೂಲಿ ನೌಕರರ 
ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012ನ್ನು ಜಾರಿಗೊಳಿಸಿರುತ್ತದೆ. 


ಈ ಅಧಿನಿಯಮದಡಿ ಅಧಿಸೂಚಿತಗೊಂಡ ದಿನಗೂಲಿ 
ನೌಕರರು ಸರ್ಕಾರಿ ನೌಕರರ ಸ್ಥಾನಮಾನವನ್ನು ಹೊಂದಿರದೇ : 
ಇರುವುದರಿಂದ ಇವರಿಗೆ ಸಮಾನ ಕೆಲಸಕೆ ಸಮಾನ ವೇತನ | 
ತತ್ವದಡಿ ಸರ್ಕಾರಿ ನೌಕರರಿಗೆ ಸರಿಸಮಾನವಾದ ವೇತನವನ್ನು 
ನೀಡಲು ಅವಕಾಶವಿರುವುದಿಲ್ಲ. 


ಸಂಖ್ಯೆ: ಸಿಆಸುಇ 14 ಸೇಸ್ಮಲ 2020 


LANE. ATS 4 

i [iY 

(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


